[NE 


ಕರ್ನಾಟಕ ವಿಧಾನ ಪರಿಷತು 


lL ಚುಕ್ಕ ಗುರುತಿಲ್ಲದ ಪ್ರಶ್ನ ಸಂಖ್ಯ 
2. ಸದಸ್ಯರ ಹಸರು 


3 ಉತ್ತರಿಸಬೇಕಾಗಿದ್ದ ದಿನಾಂಕ ' 
4, ಉತ್ತರಿಸುವ ಸಚಿವರು 


1312(1548) 


ಮಾನ್ನ ಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ 
ಸಂಸ್ಥೆಗಳ ಕ್ಷೇತ್ರ) 
18.03.2027 


ಮಾನ್ಯ ಮುಖ್ಯಮಂತ್ರಿಗಳು 


ಅಗತ ್ಯತೆಗಳನ್ನು ಪೂರೈಸಲು. ನೆರವು 
ಒದಗಿಸಲಾಗುತ್ತಿದೆಯೇ, ಹಾಗಿದ್ದಲ್ಲಿ, 
ಕಳೆದ 3 ವರ್ಷಗಳಲ್ಲಿ ಎಷ್ಟು 
ಕೈಗಾರಿಕೆಗಳಿಗೆ ನೆರವು ಒದಗಿಸಲಾಗಿದೆ 
(ಜಿಲ್ಲಾವಾರು ವಿವರ ನೀಡುವುದು). 


ಪ್ರಶ್ನೆ ಉತ್ತರ 
ಅ) ಕರ್ನಾಟಕ ರಾಜ್ಯ ಹಣಕಾಸು [ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಮೂಲಕ 
ಸಂಸ್ಥೆಯ "ಮೂಲಕ ರಾಜ್ಯದ ಅತಿ ಸಣ್ಣ, ರಾಜ್ಯದ ಅತಿ ಸಣ್ಣ, ಸಣ್ಣ ಮತು . ಮಧ್ಯಮ 
ಸಣ್ಣ ಮತ್ತು ಮಧ್ಯಮ ಪ್ರಮಾಣದ. ಪ್ರಮಾಣದ ಿಗಾರಕಗಳ ದೀರ್ಫಾವಧಿ ಹಣದ 
ಕೈಗಾರಿಕೆಗಳ ದೀರ್ಫಾವಧಿ ಹಣದ ಅಗತ್ಯತೆಗಳನ್ನು ಪೂರೈಸಲು ನೆರವು 


ನೀಡಲಾಗುತ್ತಿದ್ದು. ಕಳೆದ 3 ವರ್ಷಗಳಲ್ಲಿ ನೀಡಿರುವ 
ಜಿಲ್ಲಾವಾರು ವಿವರಗಳನ್ನು ಅನುಬಂಧ- -1ರಲ್ಲಿ 
ನೀಡಲಾಗಿದೆ. 


ಈ) 


ಈ ಸಂಸ್ಥೆಯ ಮೂಲಕ ಸಮಾಜದ 
ದುರ್ಬಲ" ವರ್ಗಗಳ ಉದ್ಯಮಿಗಳಿಗೆ; 
ಮೊದಲ ಪೀಳಿಗೆ ಉದ್ಯಮಿಗಳಿಗೆ 


ಸಹಾಯ ಮಾಡಲು ಯಾವ ಯಾವ 
ಯೋಜನೆಗಳನ್ನು ರೂಪಿಸಲಾಗಿದೆ. 


ಆದೇಶ ಸಹಿತ ಯೋಜನಾವಾರು 
ಸಂಪೂರ್ಣ ವಿವರ ನೀಡುವುದು. : 


ಸಂಸ್ಥೆಯು ಸಮಾಜದ ದುರ್ಬಲ ವರ್ಗಗಳ 
ಉದ್ಯಮಿಗಳಿಗೆ/ಮೊದಲ ಪೀಳಿಗೆ ಉದ್ಯಮಿಗಳಿಗೆ 
ರೂಪಿಸಿರುವ ಯೋಜನೆಗಳ ವಿವರ : 


ಪರಿಶಿಷ್ಟ ಜಾತಿ / ಪಂಗಡದ ಉದ್ದಿಮೆದಾರರಿಗೆ ಬಡ್ಡಿ 
ಸಹಾಯಧನ ಯೋಜನೆ: 


*. ಪರಿಶಿಷ್ಟ ಜಾತಿ / ಪಂಗಡದ ಉದ್ದಿಮೆದಾರರು 
ಬಡ್ಡಿ ಸಹಾಯಧನ ಯೋಜನೆಯಡಿಯಲ್ಲಿ ಅತಿ 
ಸಣ್ಣ, 
ಮತ್ತು ಸೇವಾ ಕ್ಷೇತ್ರದ ಉದ್ದಿಮೆಗಳ ಸ್ಥಾಪನೆಗೆ 
ಹಾಗೂ ವಾಣಿಜ್ಯ' ಕಟ್ಟಡ ನಿರ್ಮಾಣಕ್ಕೆ ತೇ.4ರ 
ವಾರ್ಷಿಕ ಬಡ್ಡಿ” ದರದಲ್ಲಿ ಅವಧಿಸಾಲವನ್ನು 
ನೀಡಲಾಗುತ್ತಿದೆ. ಕೆ.ಎಸ್‌.ಎಫ್‌.ಸಿ ವಿಧಿಸುವ 
ಸಾಮಾನ್ಯ ಬಡ್ಡಿ ದರದ ವೃತ್ಯಾಸ ಮೊತ್ತವನ್ನು 
ಬಡ್ಡಿ ಸಹಾಯಥನವೆಂದು ಪರಿಗಣಿಸಿ ಕರ್ನಾಟಕ 
ರಾಜ್ಯ ಸರ್ಕಾರದ ಸಮಾಜ ಕಲ್ಲಾ 

ಇಲಾಖೆಯಿಂದ ಮರುಪಾವತ್ತಿಸಲಾಗುತ್ತದೆ. ಈ 
ಯೋಜನೆಯಡಿ ಕನಿಷ್ಟ 10.00 ಲಕ್ಷ ರೂ.ಗಳಿಂದ 
ಗರಿಷ್ಟ 10.00 ಕೋಟ ರೂ.ಗಳವರೆಗೆ ಸಾಲದ 
ನೆರವು ದೊರೆಯುತ್ತದೆ. ಶೇ.4ರ ವಾರ್ಷಿಕ ಬಡ್ಡಿ 
ದರದಲ್ಲಿ ನೀಡಲಾಗುವ ಅವಧಿ ಸಾಲದ 
ಮರುಪಾವತಿಯ ಅವಧಿಯು ಗರಿಷ್ಟ 8 ವರ್ಷ 


ಪಂಗಡದ ಉದ ್ಯಮಿಗಳಿಗಾಗಿ 


ಸಣ್ಣ ಮತ್ತು ಮಧ್ಯಮ ಗಾತ್ರದ ಘಟಕಗಳಿಗೆ. 


Wa 


2.ಎಲ್ಲಾ ವರ್ಗದ ಉದ್ದಿಮೆದಾರರಿಗೆ ಬಡ್ಡಿ ಸಹಾಯಧನ 
.. ಯೋಜನೆ: 


' ಯೋಜನೆಯಡಿಯಲ್ಲಿ ನೆರವು ನೀಡಲಾಗುತ್ತಿತ್ತು 


ಷೆಚ್ಚ ರೂ.2.00 ತೋಟಿ ಮೀರದ | 


ಕೈಗಾರಿಕೆಗಳನ್ನು ಹೊಸದಾ ಗಿ ಸ್ಥಾಪಿಸುವವರಿಗೆ 
ಪೂರಕ ಭದ್ರತೆ ' ಖಾತರಿ ಯೋಜನೆಯನ್ನು 
ಅನುಷ್ಠಾನಗೊಳಿಸಲಾಗಿದೆ. 


ಸೂಕ್ಷ್ಮ ಹಾಗೂ ಸಣ್ಣ ಪ್ರಮಾಣದ ಹೂಸ ಮತ್ತು 
ಹಾಲಿ ಘಟಕೆಗಳ ಉತ್ಪಾದನೆಗೆ ಉಪಯೋಗಿಸುವ 
ಕಟ್ಟಡ ಮತ್ತು ಯಂತ್ರೋಪಕರಣಗಳಿಗೆ. ಕನಿಷ್ಟ 
ರೂ.00 ಲಕ್ಷ ಗರಿಷ್ಟ ರೂ.500.00 ಲಕ್ಷದವರೆಗೆ 
ಅವಧಿ ಸಾಲ. ಈ ಯೋಜನೆಯು "ದಿನಾಂಕ 
01.10.2018ರ೦ದ ಜಾರಿಯಲ್ಲಿದೆ. `ಈ ಮೊದಲು 
ಮೊದಲ ಫೀಳಿಗೆ ಉದ್ದಿಮೆದಾರರಿಗೆ ಈ 


ಈ ಯೋಜನೆ ಅನ್ವಯ ಅರ್ಹ 
ಉದ್ದಿಮೆದಾರರಿಗೆ ಶೇ.6 ರಷ್ಟು ಬಡ್ಡಿ ದರದಲ್ಲಿ 
ಸಾಲದ ಸೌಲಭ್ಯ ನೀಡಲಾಗುವುದು. 
ಕೆ.ಎಸ್‌.ಎಫ್‌.ಸಿ. ವಿಧಿಸುವ ಸಾಮಾನ್ಯ ಬಡ್ಡಿ 
ದರದ ವ್ಯತ್ಯಾಸ ಮೊತ್ತವನ್ನು ಬಡ್ಡಿ 
ಸಹಾಯಧನವೆಂದು ಪರಿಗಣಿಸಿ" ಕರ್ನಾಟಕ 
ರಾಜ್ಯ ಸರ್ಕಾರದ ಕೈಗಾರಿಕಾ ಮತ್ತು ವಾಣಿಜ್ಯ 


ಇಲಾಖೆಯಿಂದ ಮರುಪಾವತಿಸಲಾಗುತ್ತದೆ. 
_! 


3. 
ಸಹಾಯಧನ ಯೋಜನೆ: 


- ವರ್ಗದ ಕೈಗಾರಿಕ `ಘಟಕಗಳನ್ನು ಸ್ಥಾಪಿಸುವ 


ಬಡ್ಡಿ 
| ಸಂಸ್ಥೆಯು ನೀಡಿರುವ ನೆರವಿನ ವಿವರಗಳನ್ನು 
| ನುಬಂಧುಲಿ ನೀಡಲಾಗಿದೆ. 


ಮಹಿಳಾ ಉದ್ದಿಮೆದಾರರಿಗೆ ಬಡಿ 


[<] 


ಈ ಯೋಜನೆಯಡಿ ತಯಾರಿಕಾ ಕ್ಷೇತ್ರ ಹಾಗೂ 
ಸೇವಾ ಕ್ಷೇತ್ರದಲ್ಲಿ ಸಣ್ಣ ಹಾಗೂ ಮಧ್ಯಮ 


ಮಹಿಳಾ " ಉದ್ದಿಮೆದಾರರಿಗೆ 200. 06 "ಲಕ್ಷ 
ರೂ.ಗಳವರೆಗೆ ಶೇ.4 ರಷ್ಟು ಬಡ್ಡಿ ದರದಲ್ಲಿ 
ಸಾಲದ ಸೌಲಭ್ಯ ನೀಡಲಾಗುವುದು. 
ಎಸ್‌.ಎಫ್‌.ಸಿ. ವಿಧಿಸುವ ಸಾಮಾನ್ಯ ಬಡ್ಡಿ 
ದರದ ವ್ಯತ್ಯಾಸ ಮೊತ್ತವನ್ನು ಬಡ್ಡಿ 
ಸಹಾಯಧನವೆಂದು ಪರಿಗಣಿಸಿ ಕರ್ನಾಟಕ 
ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ 
ಮರುಪಾವತಿಸಲಾಗುತ್ತದೆ. 


ಕಳೆದ ಮೂರು ವರ್ಷಗಳಲ್ಲಿ ರಾಜ್ಯ ಸರ್ಕಾರದ 
ಸಹಾಯಧನ ಯೋಜನೆಯಡಿಯಲ್ಲಿ ' 


ಇ) ಸಂಸ್ಥೆಯ ಯೋಜನೆಗಳು `` ಹಾಗೂ 
ಸವಲತ್ತುಗಳ ಬಗ್ಗೆ ಗ್ರಾಮೀಣ ಭಾಗದಲ್ಲಿ 
ಸರಿಯಾದ ಮಾಹಿತಿ ಇಲ್ಲವೇ ಅತಿ ಸಣ್ಣ, 


ಸಣ್ಣ ಮತ್ತು ಮಧ್ಯಮ ಪ್ರಮಾಣದ 
ಉದ್ದಿಮೆದಾರರು ಸೌಲಭ್ಯ 
ವಂಚಿತರಾಗುತ್ತಿರುವುದು ಸರ್ಕಾರದ 


ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, ಈ 
ಸಂಸ್ಥೆಯಿಂದ ದೊರೆಯುವ ಸವಲತ್ತುಗಳ 


ಬಗ್ಗೆ ಪ್ರಚಾರ ಮಾಡಲು ಸರ್ಕಾರ 
ಕೈಗೊಂಡಿರುವ  ಕ್ರಮಗಳೇನು?(ವಿವರ 
ನೀಡುವುದು). 


"ಸಂಸ್ಥೆಯು 


ಪ್ರತಿಯೊಂದು `` ಜಿಪ್ಲೆಯಲ್ಲಿಯೂ ಸಂಸ್ಥೆಯ ಶಾಖಾ 
ಕಚೇರಿಗಳು ಸ್ಥಾಪಿತವಾಗಿದೆ. ಈ ಶಾಖಾ ಕಛೇರಿಗಳು 
ಗ್ರಾಮಾಂತರ ಜಿಲ್ಲೆಯ ಜನ ಸಾಮಾನ್ಯರಿಗೆ / 


ಗ್ರಾಹಕರಿಗೆ ಮಾಹಿತಿ ಮತ್ತು ಸಾಲ ನೀಡುವ ಮೂಲಕ. 


ಸೇವೆ. ಸಲ್ಲಿಸುತ್ತಿದೆ. ಪ್ರತಿಯೊಂದು ಶಾಖಾ 
ಕಛೇರಿಯಲ್ಲಿಯೂ ಉದ್ಯಮಿಗಳ ಹಾಗೂ ಗ್ರಾಹಕರ 
ಮಾರ್ಗದರ್ಶನಕ್ಕಾಗಿ ಅನುಭವವುಳ್ಳ ಅಧಿಕಾರಿಗಳು 
ಇದ್ದು ಶಾಖಾ ಕಚೇರಿಗೆ ಭೇಟಿ ನೀಡುವ 
ಉದ್ಯಮಿಗಳಿಗೆ ಹಾಗೂ ಗ್ರಾಹಕರಿಗೆ ಸಂಸ್ಥೆಯ ಸಾಲ 
ಯೋಜನೆಗಳ ಬಗ್ಗೆ ಸೂಕ್ತ ಮಾಹಿತಿಯನ್ನು 
ನೀಡುತ್ತಾರೆ. ಸಂಸ್ಥೆಯ ಅಧಿಕಾರಿಗಳು ಜಿಲ್ಲೆಯಲ್ಲಿ 
ಇರುವ ಗ್ರಾಮೀಣ ಭಾಗಗಳಿಗೆ ಭೇಟಿ. ನೀಡಿದ 
ಸಂದರ್ಭದಲ್ಲಿ: ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 
ಘಟಕಗಳಿಗೆ ಭೇಟಿ ನೀಡಿ ವಿವಿಧ ಯೋಜನೆಗಳ 


| ಬಗ್ಗೆ ಮಾಹಿತಿಯನ್ನು ನೀಡಿ ಸಾಲ ಸೌಲಭ್ಯಗಳನ್ನು 


ಪಡೆಯಲು ಅನುಕೂಲ 
ನೀಡುತ್ತಾರೆ. 


1 ಸೂಕ್ತ ಮಾರ್ಗದರ್ಶನ 


ಶಾಖಾ ಕಚೇರಿಗಳು ಸಂಬಂಧಪಟ್ಟ ಲೀಡ್‌ ಬ್ಯಾಂಕ್‌, 
ಜಿಲ್ಲಾ ಕೈಗಾರಿಕಾ ಕೇಂದ್ರ ಹಾಗೂ ಖಾಸಗಿ ಸಂಘ 
ಸಂಸ್ಥೆಗಳೊಂದಿಗೆ ವಿವಿಧ ಕಾರ್ಯಾಗಾರಗಳು, 
ಸೆಮೀನಾರ್‌ ಹಾಗೂ ಸಮ್ಮೇಳನಗಳಲ್ಲಿ ಭಾಗವಹಿಸಿ 
ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ 
ಪ್ರಮಾಣದ ಕೈಗಾರಿಕಾ ಘಟಕಗಳಿಗೆ ಲಭ್ಯವಿರುವ 
ವಿವಿಧ ಯೋಜನೆಗಳ ಮಾಹಿತಿಯನ್ನು 
ನೀಡಲಾಗುತಿದೆ. ಇದಲ್ಲದೇ ಶಾಖಾ ಕಜೇರಿಗಳು 
ಉದ್ಯಮಿಗಳಿಗೆ / ಗ್ರಾಹಕರಿಗೆ ಕೈಗಾರಿಕೋದ್ಯಮದ 


ಬಗ್ಗೆ ಅರಿವು' ಮೂಡಿಸುವ ಕಾರ್ಯಾಗಾರಗಳನ್ನು 


ಪ್ರತ್ಸಕವಾಗಿ ನಡೆಸಲಾಗುತದೆ. 
ರ್‌ು ಇ 


ಸಂಸ್ಥೆಯು ರಾಜ್ಯದ ಪ್ರಮುಖ ಕನ್ನಡ ಮತ್ತು ಅಂಗ್ಲ 


| ಭಾಷೆಗಳ ದಿನಪತ್ರಿಕೆಗಳಲ್ಲಿ ವಿವಿಧ ಯೋಜನೆಗಳ 


ಮಾಹಿತಿಯ ಜಾಹೀರಾತುಗಳನ್ನು ನೀಡುತ್ತಿದೆ. 


ಸಂಸ್ಥೆಯ ವಿವಿಧ ಸಾಲ ಯೋಜನೆಗಳ ಸಂಪೂರ್ಣ 
ಮಾಹಿತಿಯು ಸಂಸ್ಥೆಯ "ಜಾಲತಾಣ; 
ksfc.kamataka. gov.inನಲ್ಲಿ ಲಭ್ಯವಿದೆ. 


ಆಇ 03 ಬಿಎಫ್‌ಸಿ 2021 


(ಅಬೆ. 
(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ 


10 


ಅನುಬಂಧೆ-1 KN 
ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ 
ಕಳೆದ ಮೂರು ವರ್ಷಗಳಲ್ಲಿ ಅತಿ ಸಣ್ಣಿ, ಸಣ್ಣ ಮತ್ತು ಮಧ್ಯದು ಪ್ರಮಾಣದ ಕೈಗಾರಿಕೆಗಳಿಗೆ ನೀಡಿರುವ ನೆರವಿನ ವಿವರ 


' ” ಮೊತ್ತ ಅಕ್ಷ ರೂಗಳಲ್ಲಿ) 
201845 201835 [2007 Gap 2070S ಫೆಬ್ರವರಿ ರವಾ 
J - 
, ಮಧ್ಯದ ಪ್ರಮಾಣದ ಮಧ್ಯದ ಪ್ರಮಾಣದ ಮಧ್ಯಮ ಪ್ರಮಾಣದ 
ಜಿಲ್ಲೆಗಳು . ಅತಿ ಸಣ್ಣ ಘಟಕಗಳು ಸಣ್ಣ ಘಟಕಗಳು ಘಟಕಗಳು [ಅತಿ ಸಣ್ಣ ಘಟಕಗಳು ಸಣ್ಣ ಘಟಕಗಳು ಘಟಕಗಳು |ಅತಿ ಸಣ್ಣ ಘಟಕಗಳು ಸಣ್ಣ ಘಟಕಗಳು ಘಟಕಗಳು 
[zo ನಸ್ಯ ನತ ಸಂಖ್ಯ ಮೊತ್ತ ಸಂಖ್ಯೆ ಮೊತ್ತ ಸಂಖ್ಯ ಮತ್ತ ಸಂತ್ಯೆ ಮೊತ್ತ [ಸಂಖೆ ನೆತ್ತ ಸಂಖ್ಯೆ ನತ್ತ ಸಂಖ್ಯೆ ಮೊತ್ತ 
ಬೆಂಗಳೂರು ನಗರ 2 46೦೦ 136 1867040 3 90000 5 NTR 32 29975 
ಬೆಂಗಳೂರು ಗ್ರಾಮಾಂತರ | 6 186600 68 854250 31 418180 1 10000 12 143400 4 .- 30000] ' 
ರಾಮನಗರ 1 310 20 23925 3 5075 18 234855 1 700 7 8000 
ತುಮಕೂರು 7 183.00 40 475000 1 5000 34 296180 6 39600 12 148000 4 300.00 
ಕೋಲಾರ 20 25075 2 5800] 1 3500 18 323820 1 6670 17 201150 " 
ಚಿಕ್ಕಬಳ್ಳಾಪುರ 3 70 17 2138.98 10 1367.00 1 1.25 4 652400 
ಮೈಸೂರು 4 10200 7 87200 1 1000 1 500 46 46700 5 15400 26 327000 . 
ಮಂಡ್ಯ 4138500 13 118900 2 5600) 2 300 6 7600 71 4000 317300 3 4500 1, 65.00 
ಕೊಡಗು 3 10730 10 221600 1 30000) 1 220 7 57800 1 400 5 46662 
ಚಾಮರಾಜನಗರ 1 800 14 87270 1 6600) 2 1875 8 5270 5 40050 
ದಕ್ಷಿಣ ಕನ್ನಡ 1 1500 18 274350 2 1600 14 620 2 83500) 4 350 5 41700 1 ” 60.00 
ಉಡುಪಿ 1 600 14 8920 4 700} 1 750 6 67500 3° 1588.00 2 8500 
ಹಾಸನ 7 150 20 205300 2 275.00 7 16050 2 253680 6 19200 14 64900 
ಚಿಕ್ಕಮಗಳೂರು 3 540 1 10700 2 162 w 132700 1 2000) 4 3750 4 6315 
ಧಾರವಾಡ 1 1000 83 679100 1 300 42 265500 4 29000 1 5000 15 139600 
ಹಾವೇರಿ 81370 8 5977 4 5700 6 1400 9 35650 5 10140 3 17900 
ಗದಗ 7 1000 18 203800 2 900 13 96200 _ 1 10000 4 27400 
ಉತ್ತರಕನ್ನಡ - 6 2000 12 12700 6 1300 12 116550 1 20000 
ಚಿತ್ರದುರ್ಗ 12 30595 23 179525 1 30000 3 5000 24 103600 7 2600 6 6280) 
ಶಿವಮೊಗ್ಗ 4 000 22 12700 2 ago 3 3200 12 7500 1 74ool 5 30790 2 4900 
ಬೆಳಗಾವ 2 3830 33 378070 26 "2270580 4 48900 10 95500 
ಬಾಗಲಕೋಟೆ 1 390 ‘2 315895. 3 940ರ 18 171500 1 127130 
[ಕಲಬುರಗಿ 17 61550 40 356400 1% 28900 24 361750 5 45೦0 14 1480.00 
ಯಾದಗಿರಿ 9 950 3 3100 1 200 12 89400 . 440 1 50.001 - 
[ಾಯಜೂರು 1 2500 1% 14490 2 30000 1 400 7 6220 1 6600 5 103800 
'ಜೀದರ್‌ 13 56800 15 90800 1 14800] 7 24400 14 202300 1 50000 9 31150 18 1635.00 
ಕೊಪ್ಪಳ 22' 288100 1 6500. 15 169900 1 48000 7 69500 
ಬಳ್ಳಾರಿ 2 46.0 17 333760 6 1449.50 1 6000 4 4300 
ದಾವಣಗೆರೆ 12 2350 19 206510 1 14500 7 26150 1 7000 6 2400 3 37530 
ನಿಜಯಪುರ NR | 36 216687 1 3000 28 . 1983.54 14 95600 
ಒಟ್ಟು 125 387076 607 ST $749.00] 80 2113.35 695 552479 NR [3 77600] 


2 


5 


Offices 


Bengaturu Urban 
Bengaluru Rural 
Ramanagar 
Tumakuru ಟು 
Kolar 
Chickballapur 
Mysuru 

Mandya 

Madikeri 
Chamarajnagar 
Dakshina Kannada 
Udipi 

Hassan 
Chikmagalur 
Dharwad 

Haveri 

[eo] 

Uttara Kannada 
Chitradurga 
Shivamogga 
Belagavi 
Bagalkot 
Kataburagi 
Yadgir 

Raichur 

Bidar 

Koppal 

Baten 


 Davanagere 


Vijayapura . 


ಅನುಬಂಧ-2 


ಕರ್ನಾಟಕ ರಾಜ ಹಣಕಾಸು ಸಂಸ್ಥೆ 


6 


ರಾಜ್ಯ ಸರ್ಕಾರದ ಬಡ್ಡಿ ಸಹಾಯಧನ ಯೋಜನೆಗಳಲ್ಲಿ ಸಂಸ್ಥೆಯು ಕಳೆದ ಮೂರು ವರ್ಷಗಳಲ್ಲಿ 
ನೀಡಿರುವ ನೆರವಿನ ವಿವರಗಳು ಈ ಕೆಳಕಂಡಂತಿವೆ : 


(ಮೊತ್ತ ಲಕ್ಷ ರೂ.ಗಳಲ್ಲಿ) 


pd ಯೋಜನೆಗಳ T 2018-15 | 2019-20 [ mir (ಬಷ್ವಿಲ್‌ 
ನ | ಫೆಬ್ರವರಿ 
| 2021ರವರೆಗೆ) 

7 ಸಂಖ್ಯೆ” ಮೊತ್ತ ಸಂಖ್ಯೆ ಮೊತ್ತ ಸಂಖ್ಯೆ ಮೊತ್ತ 
ಪಕಕಷ್ಟ್‌ ಷಾತ | 25 2070s 1768 T2550 7 982848 
ಪ್‌ಕಷ್ಠ್‌ ಪಂಗಡ [7 5562ರ 52 gl 3835ರರ 37 3085ರ 

ಮಹಳಾ 27 35ರ3 155 451530 7100.00 
ಉದ್ದಿಮೆದಾರರು 
ಸಾರಕ ಇ PO ET — ನಾ IB ಷ್‌ ಹ 
ಉದ್ದಿಮೆದಾರರಿಗೆ " w 

[ಎಕಾ CoN ETT ETT pr) —. 2528550 pi 745 J 15170.88- 

"| ಉದ್ದಿಮೆದಾರರಿಗೆ ಅತಿ | ' 
ಸಣ್ಣ ಮತ್ತು ಸಣ್ಣ 
ಪ್ರಮಾಣದ - 
ಘಟಕಗಳನ್ನು ಸ್ಥಾಪಿಸಲು 
ಬಡ್ಡಿ ಸಹಾಯಧನ i | | 


[8 


